


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೬, ೨೦೧೪ (ಆಶ್ಚಯುಜ ೨೪, ಶಕ ವರ್ಷ ೧೯೩೬) | ಸಂಚಿಕೆ ೪೧ 
Volume 149 Bangalore, Thursday, October 16, 2014 (Aashwayuja 24, Shaka Varsha 1936) Issue 41 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 176 ಪಿಟಿಡಿ 2014, ಬೆಂಗಳೂರು, ದಿನಾಂಕ:21-08-2014. 


ಡಾ|! ಫಯಾಜ್‌ ಅಹಮದ್‌ ಷರೀಫ್‌, ಸಹಾಯಕ ಪ್ರಾಧ್ಯಾಪಕರು IImul Jarahat ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ, 
ಬೆಂಗಳೂರು, ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಪ್ರಾಧ್ಯಾಪಕರು mul J೩raಗat, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ, 
ಬೆಂಗಳೂರು ಇಲ್ಲಿಗೆ ಎ.ಐ.ಸಿ.ಟಿ.ಇ ವೇತನ ಶ್ರೇಣಿ ರೂ. 37,400-67000 AGP 10000/-ರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
(ಭಾ.ವೈ.ಪ ಮತ್ತು ಸಮನ್ವಯ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 173 ಐಎಂಎಂ 2014 ಬೆಂಗಳೂರು, ದಿನಾಂಕ:18-08-2014. 


PR. 385 


ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಗ್ರೂಪ್‌-ಎ ಅಧಿಕಾರಿಯು 2015ನೇ ಕ್ಯಾಲೆಂಡರ್‌ ವರ್ಷದಲ್ಲಿ ಅವರ ಹೆಸರಿನ ಮುಂದೆ 
ತೋರಿಸಿರುವ ದಿನಾಂಕಗಳಂದು ವಯೋನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮ 95 (1) ರನ್ವಯ ಸರ್ಕಾರವು ಅನುಮತಿ ನೀಡಿದೆ. 


ವಯೋ 
ನಿವೃತ್ತರಾಗಲಿರುವ ದಿನಾಂಕ 





೮ 


ಅಧಿಕಾರಿಯ ಹೆಸರು ಹಾಗೂ ಪದನಾಮ ಜನ್ಮ ದಿನಾಂಕ 


2೬. (a 
೦ 





2 3 4 
ಡಾ: ಎನ್‌ ವಡಿವೇಲ್‌, ಉಪ ಔಷಧ 
ನಿಯಂತ್ರಕರು-! ಕೇಂದ್ರ ಕಛೇರಿ, ಬೆ೦ಗಳೂರು 


ಕಾ 





05.10.1955 31.10.2015 


ಹ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
(ಭಾರತೀಯ ವೈದ್ಯ ಪದ್ಧತಿ) 


PR. 386 


(೨೬೧) 


೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೬, ೨೦೧೪ ಭಾಗ ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಆಕುಕ 166 ಐಎಂಎಂ 2014 ಬೆಂಗಳೂರು, ದಿನಾಂಕ:26-08-2014. 
ಶ್ರೀ ಭಾಗೋಜಿ ಟಿ. ಖಾನಾಪುರೆ, ಉಪ ಔಷಧ ನಿಯಂತ್ರಕರು, ಪ್ರಾದೇಶಿಕ ಕಛೇರಿ, ಮೈಸೂರು, ಇವರಿಗೆ ರೂ.40,050-1050-45,300-1200- 
52,500-1350-56,550ರ ವೇತನ ಶ್ರೇಣಿಯ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ 
ಖಾಲಿ ಇರುವ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ 


ಮುಂದಿನ ಆದೇಶದವರೆಗೆ ಔಷಧ ನಿಯಂತ್ರಣ ಇಲಾಖೆ ಕೇಂದ್ರ ಕಛೇರಿ, ಬೆ೦ಗಳೂರು, ಇಲ್ಲಿ 


ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 387 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
(ಭಾ.ವೈ.ಪ ಮತ್ತು ಸಮನ್ವಯ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಆಕುಕ 406 ಪಿಐಎ೦ 2014 ಬೆಂಗಳೂರು, ದಿನಾಂಕ:25-08-2014. 


ಖಜಾನೆ-2ರ ಯೋಜನೆಯಲ್ಲಿ ಇಲಾಖೆಗಳ ೦9೩ಗಂr೩AM ತಯಾರಿಸುವ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 
ಸಂಬಂಧಿಸಿದಂತೆ, ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೋಡಲ್‌ ಅಧಿಕಾರಿಯೆಂದು ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 388 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
$.C. 100 (ಭಾಪು ಮತ್ತು ನಷ್ಟ ಜು 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಲಾ 303 ಎಲ್‌ ಸಿ ಎಲ್‌ 2014 ಬೆಂಗಳೂರು, ದಿನಾ೦ಕ:01-08-2014. 


ಶ್ರೀ ಎಂ.ನಾಗರಾಜನ್‌ ಅಪರ ಸರ್ಕಾರಿ ವಕೀಲರು, ಕರ್ನಾಟಕ ಉಚ್ಛ ನ್ಯಾಯಾಲಯ, ಅಡ್ವೋಕೇಟ್‌ ಜನರಲ್‌ ಕಛೇರಿ ಕೆ.ಎ.ಟಿ. ವಿಭಾಗ 


ಬೆಂಗಳೂರು ಇವರು ಸೆಂಟ್ರಲ್‌ ಅಡಿನಿಸ್ಟೇಟಿವ್‌ ಟ್ರಿಬ್ಯೂನಲ್‌ನ ಅಲಹಾಬಾದ್‌ ಪೀಠಕ್ಕೆ ಜ್ಯುಡಿಷಿಯಲ್‌ ಮೆಂಬರ್‌ ಆಗಿ ನೇಮಕವಾಗಿರುವುದರಿಂದ, 
ಸದರಿಯವರು ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ಸಲ್ಲಿಸಿರುವ ರಾಜಿನಾಮೆಯನ್ನು ದಿನಾಂಕ: 10.01.2014 ರಿಂದ 


ಜಾರಿಗೆ ಬರುವಂತೆ ಸರ್ಕಾರವು ಅಂಗೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜೆ.ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-2)(ಪ) 
PR. 389 ಕಾನೂನು ಇಲಾಖೆ. 
5.0.25 
ಸಾರಿಗೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ :ಸಾರಿಇ 37 ಸಾಸಂಸೇ 2014 ಬೆಂಗಳೂರು, ದಿನಾಂಕ:11-08-2014. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 652 ಎಸ್‌ಎಎಸ್‌ 2014, ದಿನಾಂಕ: 09.08.2014 ರಲ್ಲಿ ಸ್ಥಳ ನಿರೀಕ್ಷಣೆಯಲ್ಲಿದ್ದ 
ಡಾ! ಏಕ್‌ರೂಪ್‌ ಕೌರ್‌, ಭಾ.ಆ.ಸೇ. ಇವರನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆಂಗಳೂರು ಇಲ್ಲಿಯ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ 


ನೇಮಿಸಲು ಸದರಿಯವರ ಸೇವೆಯನ್ನು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೬, ೨೦೧೪ ೨೬೩ 





ರಸ್ತೆ ಸಾರಿಗೆ ನಿಗಮಗಳ ಕಾಯ್ದೆ 1950ರ (ಕೇಂದ್ರದ 1950ರ 64ನೇ ಕಾಯ್ದೆ) ಕಲಂ 14) ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಡಾ|| ಏಕ್‌ರೂಪ್‌ ಕೌರ್‌, ಭಾ.ಆ.ಸೇ ಇವರನ್ನು ಶ್ರೀ ಅಂಜುಮ್‌ ಪರ್ವೇಜ್‌, ಭಾ.ಆ.ಸೇ, ಇವರ ವರ್ಗಾವಣೆಯಿಂದ ತೆರವಾದ ವ್ಯವಸ್ಥಾಪಕ ನಿರ್ದೇಶಕರು, 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಹುದ್ದೆಗೆ ನೇಮಿಸಲಾಗಿದೆ. 


ಮುಂದುವರೆದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿಯಮಾವಳಿಗಳು 1961ರ ನಿಯಮ 3(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಡಾ|| ಏಕ್‌ರೂಪ್‌ ಕೌರ್‌, ಭಾ.ಆ.ಸೇ ಇವರನ್ನು ಕರ್ನಾಟಕ ರಾಜ್ಯ ರಸ್ಕೆ ಸಾರಿಗೆ ಸಂಸ್ಥೆ, ಬೆಂಗಳೂರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, 
ಬೆಂಗಳೂರು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಹುಬ್ಬಳ್ಳಿ ಮತ್ತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಗುಲ್ಬರ್ಗಾ ನಿರ್ದೇಶಕ ಮಂಡಳಿಗಳಲ್ಲಿ 
ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ.ಬೀರೇಶ್‌ 
` ಸರ್ಕಾರದ ಅಧೀನ ಕಾರ್ಯದರ್ಶಿ, 
Hs ಸಾರಿಗೆ ಇಲಾಖೆ, 
S.C. 50 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ :ಸಾರಿಇ 35 ಸಾಸಂಸೇ 2013 ಬೆಂಗಳೂರು, ದಿನಾ೦ಕ:07-08-2014. 


ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ 5 ಉಪಕಲಂ (2) ರಲ್ಲಿ ಹಾಗೂ ಕರ್ನಾಟಕ ರಾಜ್ಯ 
ರಸ್ತೆ ಸಾರಿಗೆ ನಿಗಮದ ನಿಯಮಾವಳಿಗಳು 1961 ರ ನಿಯಮ 3(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಕೆ.ಅಮರನಾರಾಯಣ, ಭಾಆಸೇ, 
ಇವರು ವಯೋನಿವೃತ್ತಿ ಹೊಂದಿರುವುದರಿಂದ ಡಾ: ರಾಮೇಗೌಡ, ಭಾ.ಆ.ಸೇ, ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಬೆಂಗಳೂರು ಇವರನ್ನು 
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿರ್ದೇಶಕರ ಮಂಡಳಿಗೆ ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ.ಬೀರೇಶ್‌ 
PR. 391 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S.C. 25 ಸಾರಿಗೆ ಇಲಾಖೆ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ ಸಿಆಸುಇ 148 ಸಅಸೇ 2014 ಬೆಂಗಳೂರು, ದಿನಾ೦ಕ:01-08-2014. 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿರುವ ಈ ಕೆಳಕಂಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 28100-50100ರ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಸ್ಥಾನಾಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ : 








ಕಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ 
ಸಂಖ್ಯೆ ಕಾರ್ಯ ನಿರ್ವಹಿಸುತ್ತಿರುವ ಇಲಾಖೆ ಹುದ್ದೆ / ಇಲಾಖೆ 
1) ಶ್ರೀ ಎನ್‌.ಪಿ. ರಾಜು ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ- 
ಶಾಖಾಧಿಕಾರಿ ನಗರಾಭಿವೃದ್ಧಿ ಇಲಾಖೆ ಶ್ರೀ ಶಂಭುಲಿಂಗಯ್ಯ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 


ನಿಯೋಜನೆಯಿಂದ ತೆರವಾಗಿರುವ ಹುದ್ದೆ. 








2) ಶ್ರೀ ಟಿ. ನಾರಾಯಣಪ್ಪ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ನೋಂದಣಿ 
ಶಾಖಾಧಿಕಾರಿ ಕಂದಾಯ ಇಲಾಖೆ ಮತ್ತು ಮುದ್ರಾಂಕ)- ಶ್ರೀ ಟಿ.ಕೆ. ರಾಮಚ೦ದ್ರ, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 
3) ಶ್ರೀ ಎಸ್‌. ಆರ್‌. ಬಸವರಾಜಯ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಾಖಾಧಿಕಾರಿ ನಗರಾಭಿವೃದ್ಧಿ ಇಲಾಖೆ ಕೃಷಿ ಇಲಾಖೆ-ಶ್ರೀ ಮಂಜುನಾಥ ಪಾಟೀಲ್‌, ಸರ್ಕಾರದ ಅಧೀನ 


ಕಾರ್ಯದರ್ಶಿ ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆ. 





4) ಶ್ರೀ ರಫೀ ಅಹಮದ್‌ ಎಂ. ಎಸ್‌. ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನಾ ಇಲಾಖೆ- ಶ್ರೀಮತಿ 
ಶಾಖಾಧಿಕಾರಿ ಯೋಜನಾ ಇಲಾಖೆ ಎಸ್‌. ಉಮಾವತಿ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 

















೨೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೬, ೨೦೧೪ 


ಭಾಗ ೨ 























ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ 

ಸಂಖ್ಯೆ ಕಾರ್ಯ ನಿರ್ವಹಿಸುತ್ತಿರುವ ಇಲಾಖೆ ಹುದ್ದೆ / ಇಲಾಖೆ 

5) ಶ್ರೀ ಆರ್‌. ಚಂದ್ರಶೇಖರ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-5)- 
ಶಾಖಾಧಿಕಾರಿ ಸಿ.ಆ.ಸು.ಇ. ಶ್ರೀ ಎ. ಆರ್‌. ಶ್ರೀನಿವಾಸಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ 
(ಸಚಿವ ಸಂಪುಟ) ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 

6) ಶ್ರೀಮತಿ ಲಲಿತ ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಶಾಖಾಧಿಕಾರಿ ಇಲಾಖೆ - ಶ್ರೀಮತಿ ಬಿ. ಕಮಲಮ್ಮ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆ. 

7) ಶ್ರೀ ಚಂದ್ರಹಾಸ ಗಂ. ತಾಳೂಕರ ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಶಾಖಾಧಿಕಾರಿ ಸಿ.ಆ.ಸು. ಇಲಾಖೆ ಇಲಾಖೆ- ಶ್ರೀ ಶಿವಣ್ಣ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
(ಸೇವೆಗಳು-ಎಫ್‌) ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 

8) ಶ್ರೀಮತಿ ಎನ್‌. ಪುಷ್ಪ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ- 
ಶಾಖಾಧಿಕಾರಿ ಕಂದಾಯ ಇಲಾಖೆ ಶ್ರೀಮತಿ ಸುಜಾತಮ್ಮ ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 

ವಯೋ ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 

9) ಶ್ರೀಮತಿ ಹೆಚ್‌.ಎ. ಶೋಭ ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆ.ನಿ. ಮತ್ತು 


ಶಾಖಾಧಿಕಾರಿ ಆರ್ಥಿಕ ಇಲಾಖೆ 


ಬಿ.ಸಿ.ಸಿ.) ಶ್ರೀ ಸಿ. ಶಾಮರಾವ್‌ ಇವರ ವಯೋ ನಿವೃತ್ತಿಯಿಂದ 
ತೆರವಾಗಿರುವ ಜ೦ಟಿ ಕಾರ್ಯದರ್ಶಿ ಹುದ್ದೆಯನ್ನು ಅಧೀನ 
ಕಾರ್ಯದರ್ಶಿ ಹುದ್ದೆಗೆ ನಿಮ್ನೀಕರಿಸಿದ ಹುದ್ದೆ. 





10) 


ಶ್ರೀ ಶಿವರುದ್ರಪ್ಪ ಇ. 
ಶಾಖಾಧಿಕಾರಿ ನೇಮಕಾತಿ ನಿರೀಕ್ಷಣೆಯಲ್ಲಿ 


ದು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ (ಆಡಳಿತ 
ಸುಧಾರಣೆ) - ಶ್ರೀ ಪ. ನಾರಾಯಣ್‌, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 





11) 


ಶ್ರೀ ಬಿ.ಎಂ. ಚಂದ್ರಶೇಖರ್‌ 
ಶಾಖಾಧಿಕಾರಿ ಲೋಕೋಪಯೋಗಿ 
ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ - 
ಶ್ರೀ ಎಸ್‌.ಬಿ. ರುದ್ರಪ್ಪ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 





12) 


ಶ್ರೀ ಬಿ. ವೆಂಕಟೇಶ್‌ 
ಶಾಖಾಧಿಕಾರಿ ಆರ್ಥಿಕ ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ - 
ಶ್ರೀ ಡಿ.ಆರ್‌. ಶಶಿಧರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 





13) 


ಶ್ರೀ ಪುರುಷೋತ್ತಮ ಜಿ.ಕೆ. 
ಶಾಖಾಧಿಕಾರಿ ನಿಯೋಜನೆ ಮೇಲೆ 
ಕೆ.ಹೆಚ್‌.ಎಸ್‌.ಡಿ.ಆರ್‌.ಪಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ 
ಇಲಾಖೆ - ಶ್ರೀ ಸಿದ್ರಾಮಪ್ಪ ಹೆಚ್‌. ತಳವಾರ್‌, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಇವರ ಅಮಾನತ್ತಿನಿಂದ ತೆರವಾಗಿರುವ ಹುದ್ದೆ. 





14) 


ಶ್ರೀಮತಿ ನಾಗವೇಣಿ ಎಸ್‌.ಕೆ. 
ಶಾಖಾಧಿಕಾರಿ ಆರ್ಥಿಕ ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ (ವೈದ್ಯಕೀಯ ಶಿಕ್ಷಣ)- ಶ್ರೀ ಮೆಹಬೂಬ್‌ ಖಾನ್‌, ಸರ್ಕಾರದ 
ಅಧೀನ ಕಾರ್ಯದರ್ಶಿ ಇವರ ವಯೋ ನಿವೃತ್ತಿಯಿಂದ ತೆರವಾಗಿರುವ 
ಹುದ್ದೆ. 





15) 


ಶ್ರೀಮತಿ ಉಮಾ. ಕೆ 
ಶಾಖಾಧಿಕಾರಿ ಸಿ.ಆ.ಸು ಇಲಾಖೆ 
(ಸೇವಾ ನಿಯಮಗಳು) 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ (ಸೇವಾ 
ನಿಯಮಗಳು)- ಶ್ರೀ ದೇವರಾಜ್‌, ಸರ್ಕಾರದ ಉಪಕಾರ್ಯದರ್ಶಿ 
ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಉಪ ಕಾರ್ಯದರ್ಶಿ 
ಹುದ್ದೆಯನ್ನು ಅಧೀನ ಕಾರ್ಯದರ್ಶಿ ಹುದ್ದೆಗೆ ನಿಮ್ನೀಕರಿಸಿದ ಹುದ್ದೆ. 





16) 


ಶ್ರೀ ಹೆಚ್‌.ಎಸ್‌.ಚನ್ನಬಸಪ್ಪ 


[5] 
ಶಾಖಾಧಿಕಾರಿ ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ (ಆಡಳಿತ-1)- 
ಶ್ರೀಮತಿ ತಾರಾ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆ. 








17 





ಶ್ರೀಮತಿ ಸಂಧ್ಯಾ ಎಲ್‌. ನಾಯಕ್‌ 
ಶಾಖಾಧಿಕಾರಿ ಶಿಕ್ಷಣ ಇಲಾಖೆ 





ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯ- 
2)-ಶ್ರೀ ಎಸ್‌. ಆರ್‌. ರೇವಣ್ಣ, ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 








ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೬, ೨೦೧೪ 


೨೬೫ 








ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯ ನಿರ್ವಹಿಸುತ್ತಿರುವ ಇಲಾಖೆ 


ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ 
ಹುದ್ದೆ / ಇಲಾಖೆ 





ಶ್ರೀ ಎಸ್‌. ಉಮೇಶ್‌ 
ಶಾಖಾಧಿಕಾರಿ ಅರಣ್ಯ, ಪರಿಸರ ಮತ್ತು 
ಜೀವಿಶಾಸ್ತ ಇಲಾಖೆ 

ಮೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ-ಶ್ರೀ ಎಂ.ಪಿ. ನಾಗರಾಜ್‌, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಇವರ ವಯೋ ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 





19) 


ಶ್ರೀ ಆರ್‌. ನಾಗರಾಜ್‌ 
ಶಾಖಾಧಿಕಾರಿ ಸಿ.ಆ.ಸು. ಇಲಾಖೆ 
(ಸೇವೆಗಳು-ಡಿ) 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ- ಶ್ರೀ ಚ೦ದ್ರಶೇಖರ, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 





20) 


ಶ್ರೀ ಶ್ರೀಪಾದರಾವ್‌ ಹೆಚ್‌.ಕೆ. 
ಶಾಖಾಧಿಕಾರಿ ಕಂದಾಯ ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ವೃಂದಕ್ಕೆ ಬಡ್ತಿ ನೀಡಿ ಮುಂದಿನ 
ಸ್ಥಳ ನಿಯುಕ್ತಿಗಾಗಿ ಸಿ.ಆ.ಸು ಇಲಾಖೆಯಲ್ಲಿ ನೇಮಕಾತಿ 
ನಿರೀಕ್ಷಣೆಯಲ್ಲಿರಿಸಿದೆ. 





21) 


ಶ್ರೀ ನಾಗಪ್ಪ ಬಿ. ಗಿರಿಜಪ್ಪನವರ್‌ 
ಶಾಖಾಧಿಕಾರಿ ಶಿಕ್ಷಣ ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಪಶು ಸಂಗೋಪನೆ ಮತ್ತು 
ಮೀನುಗಾರಿಕೆ ಇಲಾಖೆ (ಪಶು ಸಂಗೋಪನೆ) - ಶ್ರೀಮತಿ ಸರಸಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ ವರ್ಗಾವಣೆಯಿಂದ 
ತೆರವಾಗಲಿರುವ ಹುದ್ದೆ. 





22) 


ಶ್ರೀಮತಿ ಜಯಲಕ್ಷ್ಮಿ 
ಶಾಖಾಧಿಕಾರಿ ನೇಮಕಾತಿ ನಿರೀಕ್ಷಣೆಯಲ್ಲಿ 


ದು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ವೃಂದಕ್ಕೆ ಬಡ್ತಿ ನೀಡಿ ಮುಂದಿನ 
ಸ್ಥಳ ನಿಯುಕ್ತಿಗಾಗಿ ಸಿ.ಆ.ಸು ಇಲಾಖೆಯಲ್ಲಿ ನೇಮಕಾತಿ 
ನಿರೀಕ್ಷಣೆಯಲ್ಲಿರಿಸಿದೆ. 





23) 


ಶ್ರೀ ಮಹಾಂತೇಗೌಡ ಎಸ್‌. ಎಲ್‌. 
ಶಾಖಾಧಿಕಾರಿ ಶಿಕ್ಷಣ ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸಮನ್ವಯ)- 
ಶ್ರೀ ಹೆಚ್‌.ಜೆ. ಲಕ್ಷ್ಮೀನಾರಾಯಣ, ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 





24) 


ಶ್ರೀ ಟಿ.ಸಿ. ಕಾಂತರಾಜ್‌ 
ಶಾಖಾಧಿಕಾರಿ ನಿಯೋಜನೆ ಮೇಲೆ 
ತಹಶೀಲ್ದಾರ್‌ ಚಿತ್ರದುರ್ಗ 


ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿದ ನಂತರ 
ಒಂದು ದಿನದ ಮಟ್ಟಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು. 
ಇಲಾಖೆ (ಲೆಕ್ಕಪತ್ರ-2)- ಶ್ರೀ ಎಸ್‌. ರಮೇಶ್‌, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಇವರ ವಯೋ ನಿವೃತ್ತಿಯಿಂದ ತೆರವಾದ ಹುದ್ದೆಗೆ 
ನೇಮಿಸಿ ಮರುದಿನದಿ೦ದ ತಹಶೀಲ್ದಾರ್‌, ಚಿತ್ರದುರ್ಗ ಹುದ್ದೆಯಲ್ಲಿಯೇ 
ಮುಂದುವರಿಸಲು ಇವರ ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 





25) 


ಶ್ರೀ ಅನ್ವರ್‌ ಭಾಷಾ 
ಶಾಖಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ 
ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ-ಶ್ರೀ ಎನ್‌. ರಾಮೇಗೌಡ, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 





26) 


ಶ್ರೀಮತಿ ಎಸ್‌.ವಿ. ಕಲಾವತಿ 
ಶಾಖಾಧಿಕಾರಿ ಸಿ.ಆ.ಸು. ಇಲಾಖೆ 
(ಸೇವೆಗಳು-ಜಿ) 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ -ಶ್ರೀ ಪಿ. ನಾರಾಯಣ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 





27) 


ಶ್ರೀ ಎಂ.ಜಿ. ನಾರಾಯಣ 
ಶಾಖಾಧಿಕಾರಿ ಆರ್ಥಿಕ ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ - 
ಶ್ರೀ ಯು.ಕೆ. ಬೂದಿಹಾಳ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 





28) 








ರಾಜಗೋಪಾಲ್‌ ಎಸ್‌.ಆರ್‌ 
ಶಾಖಾಧಿಕಾರಿ ನಿಯೋಜನೆ ಮೇಲೆ 
ತಹಶೀಲ್ದಾರ್‌ ಶಿವಮೊಗ್ಗ 





ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿದ 

ನಂತರ ಒಂದು ದಿನದ ಮಟ್ಟಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ -ಶ್ರೀ ಶಾಂತರಾಂ ಡಿ. 
ನಾಯಕ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ ನೇಮಿಸಿ ಮರುದಿನದಿಂದ 
ತಹಶೀಲ್ದಾರ್‌, ಶಿವಮೊಗ್ಗ ಹುದ್ದೆಯಲ್ಲಿಯೇ ಮುಂದುವರಿಸಲು ಇವರ 
ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 








೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೬, ೨೦೧೪ ಭಾಗ ೨ 





ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರ ಕಂಡಿಕೆ-13(ಎ)ಗೆ 
ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ 4368-72/2014ರಲ್ಲಿ ತಡೆಯಾಜ್ಞೆಯನ್ನು ನೀಡಿರುವುದರಿ೦ದ ಮಾನ್ಯ ಕರ್ನಾಟಕ ಆಡಳಿತ 
ನ್ಯಾಯ ಮಂಡಳಿಯ ಅಂತಿಮ ಆದೇಶ ಹಾಗೂ ಇತರೆ ನ್ಯಾಯಾಲಯಗಳ ಅಂತಿಮ ಆದೇಶಕ್ಕನುಗುಣವಾಗಿ ಪರಿಶೀಲನೆ ಮತ್ತು ಮರು ಹೊಂದಾಣಿಕೆ 
ಮಾಡುವ ಷರತ್ತಿಗೊಳಪಟ್ಟು ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಮುಂಬಡ್ತಿ ನೀಡಲಾಗಿದೆ. 


ಭಾಗ-1 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ 
ಅಧಿಕಾರಿಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ಸ್ಥಳ 


ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 




















ಕಮ 

ಥ್‌ ಅಧಿಕಾರಿಯ ಹೆಸರು ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ/ಇಲಾಖೆ 

ಸಂಖ್ಯೆ ೪ ನ್‌ 

1) ಶ್ರೀ ಬಿ. ರಮೇಶ್‌ಬಾಬು ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಕಾನೂನು ಕೋಶ) - 
ಸರ್ಕಾರದ ಅಧೀನ ಕಾರ್ಯದರ್ಶಿ | ಶ್ರೀ ವೆಂಕಟೇಶ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ ಮುಂಬಡ್ತಿಯಿಂದ 
ಸಿ.ಆ.ಸು. ಇಲಾಖೆ ತೆರವಾಗಿರುವ ಹುದ್ದೆ. 

2) ||ಶ್ರೀ ವಿ. ರಾಜೇಂದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ -ಶ್ರೀ ಟಿ.ಎಂ. 
ಸರ್ಕಾರದ ಅಧೀನ ಕಾರ್ಯದರ್ಶಿ | ವಾಸುದೇವರಾವ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
ಸಿ.ಆ.ಸು. ಇಲಾಖೆ ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆ. 





ಕರ್ನಾಟಕ ಸರ್ಕಾರ ಸಚಿವಾಲಯ 


ಭಾಗ-2 


ಸೇವೆಗೆ ಸೇರಿದ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು 
ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 


ಮುಂದೆ ಸೂಚಿಸಿರುವ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ : 






































ಕ್ರಮ 
ವ ಅಧಿಕಾರಿಯ ಹೆಸರು ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ/ಇಲಾಖೆ 
ಸಂಖ್ಯೆ ಬ ಣ್‌ 

1 ಶ್ರೀ ಜೆ.ಡಿ. ಮಧುಚಂದ್ರ ತೇಜಸ್ವಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ- 
ಸರ್ಕಾರದ ಅಧೀನ ಕಾರ್ಯದರ್ಶಿ | ಶ್ರೀ ಟಿ.ಎನ್‌. ರವಿಪ್ರಕಾಶ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
ಸಿ.ಆ.ಸು. ಇಲಾಖೆ (ಸೇವೆಗಳು-4) | ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 

2 ಶ್ರೀಮತಿ ಸರಸಾ ಸರ್ಕಾರದ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ-ಖಾಲಿ ಹುದ್ದೆ. 
ಅಧೀನ ಕಾರ್ಯದರ್ಶಿ ಪಶು 
ಸಂಗೋಪನೆ ಮತ್ತು ಮೀನುಗಾರಿಕೆ 
ಇಲಾಖೆ (ಪಶು ಸಂಗೋಪನೆ) 

3 ಶ್ರೀ ಜಿ.ಬಿ. ಹೇಮಣ್ಣ ಸರ್ಕಾರದ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ (ಸೇವೆಗಳು)- 
ಅಧೀನ ಕಾರ್ಯದರ್ಶಿ ಕನ್ನಡ ಶ್ರೀಮತಿ ಆಲಿಸ್‌ ಗೊನ್ಸಾಲ್ಟಿಸ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
ಮತ್ತು ಸಂಸ್ಕೃತಿ ಇಲಾಖೆ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 

4 ಶ್ರೀ ಎಲ್‌.ಸಿ. ಬಸವರಾಜು ಸರ್ಕಾರದ ಅಧೀನ ಕಾರ್ಯದರ್ಶಿ ಯೋಜನಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ | ಇಲಾಖೆ -ಶ್ರೀ ಎಸ್‌. ರವೀ೦ದ್ರಕುಮಾರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾ.ಅ. ಮತ್ತು ಪಂ.ರಾ. ಇಲಾಖೆ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 

5 ಶ್ರೀ ಪ್ರಭುದೇವ ಸರ್ಕಾರದ ಅಧೀನ | ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿ.ಆ.ಸು. ಇಲಾಖೆ (ಆಡಳಿತ-3) - 
ಕಾರ್ಯದರ್ಶಿ ಕಾರ್ಮಿಕ ಇಲಾಖೆ | ಶ್ರೀ ಪಿ. ಆನಂದಕುಮಾರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ ವಯೋ 

ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 

6 ಶ್ರೀ ಎಂ. ಕೆ. ಜರಳಿ ಸರ್ಕಾರದ ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧೀನ ಕಾರ್ಯದರ್ಶಿ, ಮಹಿಳಾ ಇಲಾಖೆ (ಕಾನೂನು ಕೋಶ) - ಶ್ರೀ ಟಿ. ಅಶೋಕ್‌, ಸರ್ಕಾರದ ಅಧೀನ 
ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 

7 ಶ್ರೀ ಮಂಜುನಾಥ ಪಾಟೀಲ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ - 
ಸರ್ಕಾರದ ಅಧೀನ ಕಾರ್ಯದರ್ಶಿ | ಶ್ರೀ ಜಿ.ಬಿ. ಹೇಮಣ್ಣ. ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
ಕೃಷಿ ಇಲಾಖೆ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆ. 

8 ಶ್ರೀ ಬಿ.ಎನ್‌. ಶ್ರೀನಿವಾಸ ಸರ್ಕಾರದ ಅಧೀನ ಕಾರ್ಯದರ್ಶಿ ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ - 
ಸರ್ಕಾರದ ಅಧೀನ ಕಾರ್ಯದರ್ಶಿ | ಖಾಲಿ ಹುದ್ದೆ. 
ಕಂದಾಯ ಇಲಾಖೆ (ಕೆ.ಎ.ಟಿ) 











ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೬, ೨೦೧೪ ಹತ 





























ಕ್ರಮ 

ತ್‌ ಅಧಿಕಾರಿಯ ಹೆಸರು ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ/ಇಲಾಖೆ 

ಸಂಖ್ಯೆ ಇ ವ್‌ 

9 ಶ್ರೀ ಆರ್‌. ಸೋಮಶೇಖರ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ.ಶಿಕ್ಷಣ ಇಲಾಖೆ (ಪ್ರಾಥಮಿಕ ಮತ್ತು ಪ್ರೌಢ) - 
ಸರ್ಕಾರದ ಅಧೀನ ಕಾರ್ಯದರ್ಶಿ | ಶ್ರೀ ಎಸ್‌.ಹೆಚ್‌. ಕುರಿಯವರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
ಒಳಾಡಳಿತ ಇಲಾಖೆ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 

(ಅಪರಾಧಗಳು) 

10 ಶ್ರೀ ಟಿ.ಎಂ. ವಾಸುದೇವರಾವ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ (ಸೇವೆಗಳು-4) - 
ಸರ್ಕಾರದ ಅಧೀನ ಕಾರ್ಯದರ್ಶಿ | ಶ್ರೀ ಜೆ.ಡಿ. ಮಧುಚಂದ್ರ ತೇಜಸ್ವಿ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರ 
ನಗರಾಭಿವೃದ್ಧಿ ಇಲಾಖೆ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 392 


ಸಿ.ಆ.ಸು.ಇಲಾಖೆ (ಸೇವೆಗಳು-6). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಸಿಆಸುಇ 112 ಶಿಸನೇ 2014 ಬೆಂಗಳೂರು, ದಿನಾ೦ಕ:04-08-2014. 


ಶ್ರೀ ಶಿಶಿರ ರುದ್ರಪ್ಪ ನಂ.12, 1ನೇ ಮುಖ್ಯ ರಸ್ತೆ, ಟೀಚರ್ಸ್‌ ಕಾಲೋನಿ, ಕೋರಮಂಗಲ, ಬೆಂಗಳೂರು-560034 ಇವರನ್ನು ಮಾನ್ಯ 
ಮುಖ್ಯಮಂತ್ರಿಯವರ ವಿಶೇಷಾಧಿಕಾರಿ (ಸಾಮಾಜಿಕ ಮಾಧ್ಯಮ) ಎಂದು ಹಾಲಿ ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಿಸಲಾಗಿದೆ. ಈ ನೇಮಕಾತಿಗೆ ಸಂಬಂಧಿಸಿದ ಷರತ್ತು 
ಮತ್ತು ನಿಬಂಧನೆಗಳನ್ನು ನಂತರ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 


PR. 
ಚ ಸಿಆಸುಇ (ರಾಜ್ಯ ಶಿಷ್ಠಾಚಾರ). 


S.C. 100 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಸಿಆಸುಇ 148 ಸೇಲೋಯು 2014 ಬೆಂಗಳೂರು, ದಿನಾಂಕ:22-07-2014. 


ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸಹಾಯಕ ನಿಬಂಧಕರ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಗ್ರೂಪ್‌-ಎ ವೃಂದದ 
ಅಧಿಕಾರಿಗಳು ಅವರ ಹೆಸರಿನ ಮುಂದೆ ನಮೂದಿಸಲಾಗಿರುವ ದಿನಾಂಕದಂದು 60 ವರ್ಷಗಳ ವಯಸ್ಸನ್ನು ಪೂರೈಸಲಿರುವುದರಿಂದ ಕೆ.ಸಿ.ಎಸ್‌.ಆರ್ಟ್‌ 
ನಿಯಮ 9561ರ ಪ್ರಕಾರ ಅವರು ಸರ್ಕಾರಿ ಸೇವೆಯಿಂದ 60 ವರ್ಷಗಳ ವಯಸ್ಸನ್ನು ಪೂರೈಸಿದ ತಿಂಗಳ ಕೊನೆಯ ದಿನಾಂಕದ ಅಪರಾಹ್ನದಂದು 
ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 














ಕ್ರ SE ನ EEL 60 ವರ್ಷಗಳ ವಯಸ್ಸನ್ನು ಸರ್ಕಾರದ ಸೇವೆಯಿಂದ ವಯೋನಿವೃತ್ತಿ 
ಸಂ | ತ್ರದ ೨೯/೨ ಪೂರೈಸಲಿರುವ ದಿನಾಂಕ ಹೊಂದಲಿರುವ ದಿನಾಂಕ 
ಎನ್‌.ಚೆಕ್ಷಬ್ಬಾಟಗಯ 
1 ಕಶ ಠಿ 10.06.2015 30.06.2015 
ಸಹಾಯಕ ನಿಬಂಧಕರು(ಆಡಳಿತ) 
ಎಲ್‌.ಹೆಚ್‌.ಖಾನ್‌, 
2 16.06.2015 30.06.2015 
ಸಹಾಯಕ ನಿಬಂಧಕರು(ಆಡಳಿತ) 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಉಪ ಕಾರ್ಯದರ್ಶಿ 
PR. 394 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2). 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೬, ೨೦೧೪ 











ಭಾಗ ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಸಿಆಸುಇ 51 ಶಿಸನೇ 2014 ಬೆಂಗಳೂರು, ದಿನಾಂಕ: 07-07-2014. 


ಶ್ರೀ ಬೈಕೆರೆ ನಾಗೇಶ್‌ ಇವರನ್ನು ದಿನಾಂಕ 26.08.2013ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 168 ಶಿಸನೇ 2013ರಲ್ಲಿ ನವದೆಹಲಿಯಲ್ಲಿ 
ಕರ್ನಾಟಕ ಸರ್ಕಾರದ ವಿಶೇಷ ಸಮನ್ವಯ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದ್ದು, ಸದರಿ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಿ, ಇವರಿಗೆ ಒದಗಿಸಲಾಗಿದ್ದ ಎಲ್ಲಾ ಸೌಲಭ್ಯಗಳೊಂದಿಗೆ ಇವರ ಸೇವೆಯನ್ನು ದಿನಾಂಕ 07.07.2014ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ 


ಮುಕ್ತಾಯಗೊಳಿಸಲಾಗಿದೆ. 


PR. 395 
S.C.100 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಿಆಸುಇ (ರಾಜ್ಯ ಶಿಷ್ಠಾಚಾರ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ ಸಿಆಸುಇ 193 ಸಅಸೇ 2013. ಬೆಂಗಳೂರು, ದಿನಾಂಕ: 30-07-2014. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಪತ್ರಾಂಕಿತ ಆಪ್ತ ಸಹಾಯಕರುಗಳಿಗೆ ತಕ್ಷಣದಿಂದ ಜಾರಿಗೆ 
ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ.28100-50100 ರ ಆಪ್ತ ಕಾರ್ಯದರ್ಶಿ (ಗೇಡ್‌-2) ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ ಅವರುಗಳ 


ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ : 





ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 





1) ಶ್ರೀಮತಿ ಪ್ರೇಮಲತಾ ಹೆಚ್‌. ವಿ. ಪತ್ರಾಂಕಿತ ಆಪ್ತ 
ಸಹಾಯಕರು ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ 
ಶಾಖೆ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
(ಪರಿಸರ ಮತ್ತು ಜೀವಿಶಾಸ್ತ್ರ) 


ಆಪ್ತ ಕಾರ್ಯದರ್ಶಿ (ಗೇಡ್‌-2), ಸರ್ಕಾರದ ಕಾರ್ಯದರ್ಶಿಯವರ 
ಆಪ್ತ ಶಾಖೆ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಪರಿಸರ 
ಮತ್ತು ಜೀವಿಶಾಸ್ತ್ರ) - ಶ್ರೀಮತಿ ಬಿ.ಕೆ. ಚಂಚುಲಕ್ಷ್ಮಿ ಆಪ್ತ ಕಾರ್ಯದರ್ಶಿ 
(ಗ್ರೇಡ್‌-2) ಇವರ ಸ್ವಯಂ ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ. 





2) ಶ್ರೀಮತಿ ವಾರಿಜ 

ಪತ್ರಾಂಕಿತ ಆಪ್ತ ಸಹಾಯಕರು ಸರ್ಕಾರದ ವಿಶೇಷ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಸಂಸದೀಯ 
ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2), ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ನಗರಾಭಿವೃದ್ಧಿ ಇಲಾಖೆ- 
ಶ್ರೀ ಸಿ.ಟಿ.ಶಿವಣ್ಣ ಗೌಡ ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ಇವರ 
ವಯೋನಿವೃತ್ತಿಯಿ೦ದ ತೆರವಾಗಿರುವ ಹುದ್ದೆ. 





3) ಶ್ರೀಮತಿ ಸಬಿತಾ ಡಿ. ಪತ್ರಾಂಕಿತ ಆಪ್ತ ಸಹಾಯಕರು 
ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಜಂಟಿ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಆರ್ಥಿಕ ಇಲಾಖೆ 











ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2), ಸರ್ಕಾರದ ಕಾರ್ಯದರ್ಶಿ (ವೆಚ್ಚ) 
ರವರ ಆಪ್ತ ಶಾಖೆ, ಆರ್ಥಿಕ ಇಲಾಖೆ-ಶ್ರೀಮತಿ ಕೆ.ಎಂ. ಸಾವಿತ್ರಮ್ಮ 
ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ಇವರ ವರ್ಗಾವಣೆಯಿಂದ 
ತೆರವಾಗಿರುವ ಹುದ್ದೆ. 





ಬರುವಂತೆ 





ಈ ಮುಂಬಡ್ತಿ ಅಧಿಸೂಚನೆಯು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌- ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ಆದೇಶ 2013ರ ಕಂಡಿಕೆ-13(ಎ)ಗೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ 4368-72/2014ರಲ್ಲಿ ತಡೆಯಾಜ್ಞೆಯನ್ನು 
ನೀಡಿರುವುದರಿಂದ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅಂತಿಮ ಆದೇಶ ಹಾಗೂ ಇತರೆ ನ್ಯಾಯಾಲಯಗಳ ಅಂತಿಮ ಆದೇಶಕ್ಕನುಗುಣವಾಗಿ 
ಪರಿಶೀಲನೆ ಮತ್ತು ಮರು ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ವೃಂದಕ್ಕೆ ಮುಂಬಡ್ತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


PR. 396 ಸಿ.ಆ.ಸು.ಇಲಾಖೆ (ಸೇವೆಗಳು-6). 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


